ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 
ಉತರಿಸುವ ದಿವಾಂಕ 


ಆರಿ 


ಕರ್ನಾಟಕ ವಿಧಾನ ಪರಿಷತ್ತು 


: 1101 

: ಶ್ರೀ ಹೆಚ್‌.ಎಂ. ರಮೇಶ್‌ ಗೌಡ 

: ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
: 13-03-2020 


© fla 


ಆ 


i 


ಉತ್ತರ 


ಕರ್ನಾಟಕ 
ಜಿಲ್ಲೆಯಲ್ಲಿ 
ಮಧ್ಯ ಕರ್ನಾಟಕ 
ತುಮಕೂರು ಜಿಲ್ಲೆಯಲ್ಲಿ ಈವರೆಗೂ 
ಸರ್ಕಾರಿ ಸಾರಿಗೆ ಸಂಸೆಯ ಬಸ್‌ 
ಸೌಕರ್ಯಗಳಿಲ್ಲದ ಹಲವು 
ಗ್ರಾಮಗಳಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಈ ಭಾಗದಲ್ಲಿ ಸಾರಿಗೆ 
ವ್ಯವಸ್ಥೆ ಕಲಿಸಲು ಯಾವ ಯಾವ 
ಕ್ರಮಗಳನ್ನು ಕೈಗೊಂಡಿದೆ; 


ಸಾರಿಗೆ ಕಛೇರಿಯಲ್ಲಿ 
ಮ್ಯಾನೇಜರ್‌ಗಳಿಂದ 


ಡಿಪೋ 
ಸರ್ಕಾರಿ 
ಸಾರಿಗೆ ಬಸ್‌ಗಳ ಡ್ರೆ ಪವರ್‌ ಹಾಗೂ 


ಕಂಡೆಕ್ಟರ್‌ ನಿರಂತರ ಹಿಂಸೆ 
ಅನುಭವಿಸುತ್ತಿದ್ದಾರೆ ಎನ್ನುವ 
ದೂರುಗಳು ಕೇಳ ಬಂದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಬಂದಿದ್ದಲ್ಲಿ, ಸರ್ಕಾರ ಕೈಗೊಂಡ 
ಪರಿಹಾರ ಕ್ರಮಗಳೇನು (ವವರ 
ನೀಡುವುದು). 


ಬೀದರ್‌ ಜಿಲ್ಲೆಯ ವ್ಯಾಪ್ತಿಯಲ್ಲಿ 667 ಗ್ರಾಮಗಳ ಪೈಕಿ 661 
ಗ್ರಾಮಗಳಿಗೆ ಸಾರಿಗೆ ಸೌಲಭ್ಯ ಒದಗಿಸಲಾಗಿದೆ. ಉಳಿದ 6 ಗ್ರಾಮಗಳಿಗೆ ಒಸ್‌ 
ಸಂಚಾರಕ್ಕೆ ಯೋಗ್ಯ ರಸೆ ಸಂಪರ್ಕವಿಲ್ಲದ ಕಾರಣ ಬಸ್‌ ಸೇವೆ 
ಒದಗಿಸಿರುವುದಿಲ್ಲ. 

ಸಾರಿಗೆ ಸಂಸ್ಥೆಗಳ ನಿಯಮಾವಳಿಗಳನ್ವಯ ಮುಖ್ಯ ರಸೆಯಿಂದ 1.5 
ಕಿ.ಮೀ. ವರೆಗೆ ಅಂತರದಲ್ಲಿರುವ ಹಳ್ಳಿಗಳಿಗೆ ನೇರ ಸಾರಿಗೆ ಸೌಲಭ್ದ ಒದಗಿಸದೇ 
ಇದ್ದರೂ ಸಹ ಅದನ್ನು ಬಸ್‌ ಸೇವೆ ಒದಗಿಸಿದ ಹಳ್ಳ ಎಂದು 
ಪರಿಗಣಿಸಲಾಗುತ್ತದೆ. 


ತುಮಕೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಇರುವ ಒಟ್ಟು 2726 ಗ್ರಾಮಗಳ 
ಪೈಕಿ ಕರಾರಸಾ ನಿಗಮದ ದ 2168 ಗ್ರಾಮಗಳಿಗೆ ಸಾರಿಗೆ ಸೌಲಭ್ಯ 
ಕಲ್ಲಿಸಲಾಗಿರುತ್ತದೆ. 

ಸದರಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಖಾಸಗಿ ಸಾರಿಗೆ ಪ್ರವರ್ತಕರೂ ಸಹ 
ಸಾರಿಗೆ ಸೌಲಭ್ಯವನ್ನು ಕಲ್ಲಿಸುತ್ತಿದ್ದಾರೆ. ಆದಾಗ್ಯೂ, ಸಾರಿಗೆ ಸೌಲಭ್ಯ 
ಕಲ್ಲಿಸದಿರುವ ಗ್ರಾಮಗಳಿಗೆ ನಿಗಮದಿಂದ ಸಾರಿಗೆ ಸೌಲಭ್ಯ ಕಲ್ಪಿಸಲು 
ಮನವಿಗಳು ಬಂದಲ್ಲಿ, ಪರಿಶೀಲಿಸಿ ಮೂಲಭೂತ ಸೌಕರ್ಯಗಳನ್ನು 
ಕ್ರೋಡೀಕರಿಸಿಕೊಂಡು ಪರವಾನಗಿ ಪಡೆದು ಸಾರಿಗೆ ಸೌಲಭ್ಯ ಕಲ್ಪಿಸುವ ಬೆ 
ಕ್ರಮ ವಹಿಸಲಾಗುವುದು. 


ಸಾರಿಗೆ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸು ತಿರುವ ಘಟಕ 
ವ್ಯವಸ್ಥಾಪಕರು, ತಮ್ಮ ಅಧೀನದ ಲಕ ಹಾಗೂ ನಿರ್ವಾಹಕರಿಗೆ ರಜೆ 
ವ ಮಾಡುವ ವಿಚಾರ ಮತ್ತು ಅನುಸೂಚಿ / ಮಾರ್ಗಗಳನ್ನು 
ನೀಡುವ ವಚಾರದಲ್ಲಿ ದೂರುಗಳು ಬರುತ್ತಿದ್ದವು. [ ದೂರುಗಳನ್ನು 
ಪರಿಹರಿಸಲು ಸಂಸ್ಥೆಗಳಲ್ಲಿ ಕೆಳಕಂಡ ಪಾರದರ್ಶಕ ಪದ್ದತಿಯನ್ನು ಜಾರಿಗ 
ತರಲಾಗಿದೆ. 
ನೌಕರರು ರಜೆಯನ್ನು ತಂತ್ರಾಂಶ ಆಧಾರಿತ ರಜೆ ನಿರ್ವಹಣಾ ವ್ಯವಸ್ಥೆ 


(Online leave Management system) ಮೂಲಕ ಪಡೆದುಕೊಳ್ಳುವ 
ಪದ್ಧತಿಯನ್ನು ನಿಗಮದಲ್ಲಿ ಜಾರಿಗೆ ತರಲಾಗಿದೆ ಮತ್ತು ಪ ಪದ್ಧತಿಯಲ್ಲಿ 
ಯಾವುದೇ ಮಾನವ ಹಸ್ಪಕ್ಷೇಪ (Human 
ಇರುವುದಿಲ್ಲ. 


intervention) ಅವಕಾಶ 


ಅದೇ ರೀತಿ, ಚಾಲಕ ನಿರ್ವಾಹಕರಿಗೆ ಅನುಸೂಚಿ/ ಮಾರ್ಗಗಳನ್ನು ಅವರ 
ಸೇವಾ ಹಿರಿತನ ಮತ್ತು ಕೆಲವು ಮಾನದಂಡಗಳನ್ನು ಒಳಗೊಂಡ RS 
ಪದ್ಧತಿಯನ್ನು ಸಿಇಟಿ ಮಾದರಿಯಲ್ಲಿ ಜಾರಿಗೆ" ತರಲಾಗಿದೆ. ಇದರಿಂದ 
ಬಹುತೇಕ ದೂರುಗಳು ಪೂರ್ಣಪು್ರಮಾ ಣದಲ್ಲಿ ಬಗೆಹರಿದಿರುತ್ತದೆ. 


ಸಸ್ತುತ ಸಾರಿಗೆ ಕಛೇರಿಯಲ್ಲಿ ಡಿಪೋ ಮ್ಯಾನೇಜರ್‌ಗಳಿಂದ ಸರ್ಕಾರಿ 
ಸಾರಿಗೆ ಸ್‌ಗಳ ಡ್ರೈ ವರ್‌ ಕಂಡೆಕ್ಟರ್‌ ನಿರಂತರ ಹಿಂಸೆ! 
ಅನುಭವಿಸುತ್ತಿದ್ದಾರೆ ಎನ್ನುವಂತ ನಿರ್ಧಿಷ್ಟ ದೂರುಗಳು 
ದಾಖಲಾಗಿರುವುದಿಲ್ಲ. 


Eo 


[0 


ತುಮಕೂರಿನ ಗಣಿ 
ತಾಲ್ಲೂಕುಗಳಾದ ಗುಬ್ಬಿ, 
ತಿಪಟೂರು, ಚಿಕ್ಕನಾಯಕನಹಳ್ಳಿ 
ಹಾಗೂ ಹೊಸದುರ್ಗ ಗಡಿ 
ಗ್ರಾಮಗಳಲ್ಲಿ ಸೂಕ್ತ `ಸಾರಿಗೆ ವ್ಯವಸ್ಥೆ 
ಇಲ್ಲದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಸದರಿ ತಾಲ್ಲೂಕುಗಳ 
ಗ್ರಾಮಗಳಿಗೆ ಸಾರಿಗೆ ವ್ಯವಸ್ಥೆ 
ಕಲಿಸಲು ಸರ್ಕಾರ ಕೈಗೊಂಡ 
ಕ್ರಮಗಳೇನು 


ಬಾಧಿತ 


ತಾಲ್ಲೂಕುಗಳಾದ 


ತುಮಕೂರಿನ ಗಣಿ ಬಾಧಿತ 
ಚಿಕ್ಕನಾಯಕನಹಳ್ಳಿ ಹಾಗೂ 


ಕ.ರಾ.ರ.ಸಾ.ನಿಗಮದ ವತಿಯಿಂದ 
ಗುಬ್ಬಿ ತಿಪಟೂರು. 


ಹೊಸದುರ್ಗ ಗಡಿ ಗ್ರಾಮಗಳಲ್ಲಿ ಕೆಳಕಂಡಂತೆ ಸಾರಿಗೆ ಸೌಲಭ್ಯ ಕಲ್ಪಿಸಲಾಗಿದೆ: 


ಗುಬ್ಬಿ ತಾಲ್ಲೂಕು ವ್ಯಾಪ್ತಿಯಲ್ಲಿರುವ ಒಟ್ಟು 347 ಗ್ರಾಮಗಳ ಪೈಕಿ ಗಣಿ 
ಬಾಧಿತ ಗ್ರಾಮಗಳು ಒಳಗೊಂಡಂತೆ 27 ಗ್ರಾಮಗಳಿಗೆ ಒಟ್ಟು 
64 ಅನುಸೂಚಿಗಳಿಂದ ವಿವಿಧ ಮಾರ್ಗಗಳಲ್ಲಿ 283 ಸಿಂಗಲ್‌ ಟಿಪ್‌ಗಳ 
ಸಾರಿಗೆ ಸೌಲಭ್ಯವನ್ನು ಕಲ್ಲಿಸಲಾಗಿದೆ. 

ತಿಪಟೂರು ತಾಲ್ಲೂಕು ವ್ಯಾಪ್ತಿಯಲ್ಲಿರುವ ಒಟ್ಟು 232 ಗ್ರಾಮಗಳ ಪೈಕಿ 
ಗಣಿ ಬಾಧಿತ ಗ್ರಾಮಗಳು ಒಳಗೊಂಡಂತೆ 222 ಗ್ರಾಮಗಳಿಗೆ ಒಟ್ಟು 57 
ಅನುಸೂಚಿಗಳಿಂದ ವಿವಿಧ ಮಾರ್ಗಗಳಲ್ಲಿ 255 ಸಿಂಗಲ್‌ ಟ್ರಿಪ್‌ಗಳ 
ಸಾರಿಗೆ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. 

ಚಿಕ್ಕನಾಯಕನಹಳ್ಳಿ ತಾಲ್ಲೂಕು ವ್ಯಾಪ್ತಿಯಲ್ಲಿರುವ ಒಟ್ಟು 235 ಗ್ರಾಮಗಳ 


ಪೈಕಿ 150 ಗ್ರಾಮಗಳಿಗೆ ಒಟ್ಟು 16 ಅನುಸೂಚಿಗಳಿಂದ ವಿವಿಧ 
ಮಾರ್ಗಗಳಲ್ಲಿ 43 ಸಿಂಗಲ್‌ ಟ್ರಿಪ್‌ಗಳ. ಸಾರಿಗೆ ಸೌಲಭ್ಯವನ್ನು 


ಕಲ್ರಿಸಲಾಗಿದೆ. 

ಹೊಸದುರ್ಗ ತಾಲ್ಲೂಕು ವ್ಯಾಪ್ತಿಯಲ್ಲಿರುವ ಒಟ್ಟು 226 ಗ್ರಾಮಗಳ ಪೈಕಿ 
ಗಡಿ ಪ್ರದೇಶದ ಗ್ರಾಮಗಳು ಒಳಗೊಂಡಂತೆ 113 ಗ್ರಾಮಗಳಿಗೆ ಒಟ್ಟು 20 
ಅನುಸೂಚಿಗಳಿಂದ ವಿವಿಧ ಮಾರ್ಗಗಳಲ್ಲಿ 90 ಸಿಂಗಲ್‌ ಟ್ರಿಪ್‌ಗಳ 
ಸಾರಿಗೆ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. 

ಆದಾಗ್ಯೂ, ಸಾರಿಗೆ ಸೌಲಭ್ಯ ಕಲ್ಲಿಸದಿರುವ ಗ್ರಾಮಗಳಿಗೆ ನಿಗಮದಿಂದ 
ಸಾರಿಗೆ ಸೌಲಭ್ಯ ಕಲ್ಲಿಸಲು ಮನವಿಗಳು ಬಂದಲ್ಲಿ, ಪರಿಶೀಲಿಸಿ 
ಮೂಲಭೂತ ಸೌಕರ್ಯಗಳನ್ನು ಕ್ರೋಡೀಕರಿಸಿಕೊಂಡು ಪರವಾನಗಿ 
ಪಡೆದು ಸಾರಿಗೆ ಸೌಲಭ್ಯ ಕಲ್ಪಿಸುವ ಬಗ್ಗೆ ಕ್ರಮ ವಹಿಸಲಾಗುವುದು. 
ಸದರಿ ತಾಲ್ಲೂಕುಗಳ ವ್ಯಾಪ್ತಿಯಲ್ಲಿ ಖಾಸಗಿ ಸಾರಿಗೆ ಪ್ರವರ್ತಕರೂ ಸಹ 
ಸಾರಿಗೆ ಸೌಲಭ್ಯವನ್ನು ಕಲ್ಲಿಸುತ್ತಿದ್ದು, ಸಾರ್ವಜನಿಕರು ಇದರ ಪ್ರಯೋಜನೆ 


ಸಂಖ್ಯೆ; ಟಿಡಿ 78 ಟಿಸಿಕ್ಕೂ 2020 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


